ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾಂಕ :01 ನೇ ಫೆಬ್ರವರಿ, 2021 


ಉಪವಲಯ ಮತ್ತು ವಲಯ ಅರಹ್ಯಾಧಿಕಾರಿಗಳ ಜೀಷ್ಠತೆ ಪಟ್ಟೆಯ ನೂನ್ಯತೆ ಸರಿಪಡಿಸುವ ಬಗ್ಗೆ 


ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮನಿರ್ದೇಶನ ಹೊಂದಿದವರು)- 


16 (331) ಅರ್ಯ ಹಾಗೂ ಕನ್ನಡ ಮತ್ತು ಸಂಸ್ಕಂತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕಳೆದ ಅಧಿವೇಶನದಲ್ಲಿ ಮಾನ್ಯ ಅರಣ್ಯ ಸಚಿವರು ಕೆಲವು ವೃತ್ತಗಳಲ್ಲಿ ಸಮಿತಿಯ ವರದಿಯನ್ನು 
ವೃತ್ತದ ಮುಖ್ಯಸ್ಥರು ಪಾಲನೆ ಮಾಡದಿರುವ ಬಗ್ಗೆ ತಿಳಿಸಿರುವುದು ನಿಜವೇ ; ಪಾಲನೆ ಮಾಡದಿರುವವರ 
ಮೇಲೆ ಯಾವ ಕ್ರಮ ಜರುಗಿಸಲಾಗಿದೆ; ಸಂಪೂರ್ಣ ಮಾಹಿತಿ ಒದಗಿಸುವುದು) 


(ಆ) ಸರ್ಕಾರದ ಪತ್ರ ಸಂಖ್ಯೆ:ಅಪಜೀ:17ಆಇವಿ:2019, ದಿನಾ೦ಕ:05.07.2019ರಲ್ಲಿ 2017ರ ನಿಯಮಗಳಂತೆ 
ಜೀಷ್ಠತಾ ಪಟ್ಟಿಯನ್ನು ಮರು ಪ್ರಕಟಿಸುವಾಗ ತಪ್ಪು/ಅನುಷ್ಠಾನದಲ್ಲಿ ವಿಫಲತೆ ಕಂಡು ಬಂದಲ್ಲಿ, ಸಿಐಡಿ 
ತನಿಖೆ ಜರುಗಿಸಲಾಗುವುದೆಂದು ತಿಳಿಸಿರುವುದು ನಿಜವೇ ; ಹಾಗಿದ್ದಲ್ಲಿ ಹಲವು ವೃತ್ತಗಳಲ್ಲಿ ಅಧಿಕಾರಿಗಳು 


ಲೋಪವೆಸಗಿರುವುದು ಸರ್ಕಾರದ ಗಮನಕ್ಕೆ ಬಂದರೂ ಸಹ ಸಿಐಡಿ ತನಿಖೆ ಜರುಗಿಸದಿರಲು ಕಾರಣವೇನು 
; ತನಿಖೆ ಜರುಗಿಸಲು ಕ್ರಮ ವಹಿಸಲಾಗುವುದೇ ; 


(ಇ) ಉಪ ವಲಯ ಅಧಿಕಾರಿ ಹುದ್ದೆಯ ರಾಜ್ಯ ಮಟ್ಟಿದ ಸಂಯೋಜಿತ ಜೀಷ್ಠತಾ ಪಟ್ಟೆಯನ್ನು ಪ್ರಕಟಿಸುವ 
ಪ್ರಮೇಯ ಉದ್ಭವಿಸುವುದಿಲ್ಲವೆಂದು ಪರಿಷತ್ತಿಗೆ ಮಾಹಿತಿ ನೀಡಿರುವ ಅಧಿಕಾರಿಯ ಮೇಲೆ ಯಾವ ಕ್ರಮ 
ಜರುಗಿಸಲಾಗಿದೆ; 


(ಈ) ಪೋಷಕ ವೃಂದದ ಜೇಷ್ಠತಾ ಪಟ್ಟೆಯನ್ನು ರಾಜ್ಯ ಮಟ್ಟಿದಲ್ಲಿ ಸಂಯೋಜಿಸಿ ಪ್ರಕಟಿಸುವ 
ಪೂರ್ವದಲ್ಲಿಯೇ ಅಂತಿಮಗೊಳಿಸಿರುವ ವಲಯ ಅರಣ್ಯ ಅಧಿಕಾರಿ ಜೀಷ್ಠತಾ ಪಟ್ಟಿಯನ್ನು ಸರ್ಕಾರ 
ರದ್ದುಪಡಿಸಿ ಹೊಸದಾಗಿ ಪ್ರಕಟೆಸುವುದೇ; ಹಾಗಿದ್ದಲ್ಲಿ, ಕೈಬಿಟ್ಟಿರುವ ಅರ್ಹ ನೌಕರರನ್ನು ಜೀಷ್ಠತಾ 
ಪಟ್ಟಿಗೆ ಸೇರಿಸಲು ಶ್ರಮ ಜರುಗಿಸಲಾಗುವುದೇ? 


